CPMG/ KA/ BG-GPO/13/2003-2005 ಸುವರ್ಣ ಕರ್ನಾಟಕ 2006 





ಕರ್ನಾಟಕ ರಾಜ್ಯಪತ್ರ 


ಪಕಟಿಸ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೦ ಬೆಂಗಳೂರು, ಗುರುವಾರ, ಆಗಸ್ಟ್‌ ೨೫, ೨೦೦೫ (ಭಾದ್ರಪದ ೩, ಶಕ ವರ್ಷ ೧೯೨೦) ಸಂಚಿಕೆ ೩೪ 


ಭಾಗ - ೪ -ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಹರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಕ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 








ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅದಿಸೂಚನೆ ಸಂಖ್ಯೆ: ಆನಾಸ 153 ಸಲಪ 2004 ಬೆಂಗಳೂರು, ದಿನಾಂಕ 22ನೇ ಜುಲೈ 2005 
ಗ್ರಾಹಕರ ರಕ್ಸಣಾ ಅದಿನಿಯಮ 1986 (1986 ಕೇಂದ್ರ ಅದಿನಿಯಮ ಸಂಖ್ಯೆ:68)ರ ಕಲಂ 30ರ ಉಪ ಕಲಂ (2)ರ ಅಡಿ; ಮತ್ತು 
ಕರ್ನಾಟಿಕ ಗ್ರಾಹಕರ ರಕ್ಬಣಾ ನಿಯಮಾವಳಿಗಳು, 1988ರ ನಿಯಮ 2ಸಿ ಅಡಿ ಪ್ರದತ್ತವಾಗಿರುವ ಅದಿಕಾರಗಳನ್ನು ಚಲಾಯಿಸಿ; 
"ತುಮಕೂರು ಜಿಲ್ಲಾ ಗ್ರಾಹಕರ ರಕ್ಸಣಾ ಪರಿಷತ್ತು” ಎಂಬ ಪರಿಷತ್ತನ್ನು ಈ ಕೆಳಕಂಡ ಸದಸ್ಯರುಗಳೊಂದಿಗೆ ಈ ಮೂಲಕ ಸ್ಥಾಪಿಸುತ್ತಿದೆ:- 


1) ಜಿಲ್ಲಾದಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. ದರದ ಅಧ್ಯಕ್ಷರು 
2) ಉಪ ನಿರ್ದೇಶಕರು, ಆಹಾರ, ನಾಗರೀಕ ಸರಬರಾಜು ಮತ್ತು ದರದ ಸದಸ್ಯ ಕಾರ್ಯದರ್ಶಿ 


ಗ್ರಾಹಕರ ವ್ಯವಹಾರಗಳ ಇಲಾಖೆ, ತುಮಕೂರು ಜಿಲ್ಲೆ. 
ಸಕಿಯ ಗಾಹಕ ಸಂಸ್ಥೆಗಳು:- 
ಎ) ೬ ಛ 
3) ಶ್ರೀ ಟಿ.ಎಸ್‌.ನಿರಂಜನ್‌, ಕಾರ್ಯದರ್ಶಿ, ದರದ ಸದಸ 
ಗ್ರಾಹಕರ ಜಾಗೃತಿ ಹಕ್ಕು ಮತ್ತು ಶಿಕ್ಬಣ ಪರಿಷತ್‌(ರಿ), 
ಕೆ.ಆರ್‌.ಬಡಾವಣೆ, ತುಮಕೂರು. 
4) ಶ್ರೀ ಸದಾಶಿವಯ್ಯ, ಉಪಾಧ್ಯಕ್ಸರು, ದರದ ಸದಸ್ಯರು 
ಗ್ರಾಹಕರ ಜಾಗೃತಿ ಹಕ್ಕು ಮತ್ತು ಶಿಕ್ಬಣ ಪರಿಷತ್‌(ರಿ), 
ಕೆ.ಆರ್‌.ಬಡಾವಣೆ, ತುಮಕೂರು. 
ಮಹಿಳಾ ಸಹಕಾರಿ ಸಂಘ:- 
5) ಶ್ರೀಮತಿ ಎಸ್‌.ಶಂಕರಮ್ಮ, ಕೋಂ ಪಿ.ಎನ್‌.ಮಲ್ಲಪ್ಪ ದರ ಸದಸ್ಯ 
ಇಂದಿರಾ ಮಹಿಳಾ ಕೈಗಾರಿಕಾ ಮತ್ತು ಪತ್ತಿನ ಬಳಕೆದಾರರ 
ಸಹಕಾರ ಸಂಘ, 1ನೇ ಮುಖ್ಯ ರಸ್ತೆ, ಗಾಂದಿನಗರ, ತುಮಕೂರು. 
ರೈತ ಸಂಘ ಸಂಸ್ಥೆ:- 
6) ಶ್ರೀ ಎಸ್‌.ವಾಸುದೇವ, ಬಿನ್‌ ಸಂಜೀವಪ್ಪ, ದರದ ಸದಸ್ಯ 
ಅಧ್ಯಕ್ಷರು, ತಾಲ್ಲೂಕು ಕೃಷಿ ಸಮಾಜ, ಅಮ್ಮಾನಹಳ್ಳಿ, 
ಸೋಂಪುರ ಅಂಚೆ, ಕೊರಟಗೆರೆ ತಾಲ್ಲೂಕು. 


(೩೬೯) 


೩೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೦೫ ಭಾಗ - ೪ಎ 





7) ಶ್ರೀ ಕೆ.ಗೋವಿಂದರೆಡ್ಡಿ, ಅಧ್ಯಕ್ಬರು, ಪ್ರಾತ ಸದಸ್ಯ 
ತಾಲ್ಲೂಕು ಕೃಷಿ ಸಮಾಜ, ಕಡಗತ್ತೂರು ಅಂಚೆ, 
ಮಧುಗಿರಿ ತಾಲ್ಲೂಕು. 
ವಾಣಿಜ್ಯ:ವ್ಯಾಪಾರ:- 

8) ಶ್ರೀ ಜಿ.ಹೆಚ್‌. ಪರಮಶಿವಯ್ಯ, ಅಧ್ಯಕ್ಸರು, ಗ್ರೈನ್‌ ಮರ್ಚೆಂಟ್ಸ್‌ ಸದಸ 
ಅಸೋಸಿಯೇಷನ್‌, ಎ.ಪಿ.ಎಂ.ಸಿ. ಯಾರ್ಡ, 
ಬಟವಾಡೆ, ತುಮಕೂರು. 


ಸ್ಪ್ರೀಶಕ್ತಿ ಸಂಸ್ಥೆಯ ಅಧ್ಯಕ್ಸರು:- 


pf] 


9) ಶ್ರೀಮತಿ ಹೇಮಲತ, ಕೋಂ ಸಣ್ಣಪ್ಪಯ್ಯ, = ಸದಸ್ಯರು 
ಪ್ರಗತಿ ಶಕ್ತಿ ಸ್ವಸಹಾಯ ಸ್ವಂತ ಪ್ರತಿನಿದಿ, ಕ್ಯಾಶವಾರ. 
ಕೊರಟಗೆರೆ ತಾಲ್ಲೂಕು. 
ಯುವಜನ ಸಂಘ ಸಂಸ್ಥೆಗಳು:- 

10) ಶ್ರೀ ಶಂಕರ್‌, ರಾಜ್ಯ ಯುವ ಪ್ರಶಸ್ತಿ ವಿಜೇತರು ದರ ಸದಸ್ಯರು 


ಹಾಗೂ ಅಧ್ಯಕ್ಷರು, ಡಾ. ಬಿ.ಆರ್‌.ಅಂಬೇಡ್ಕರ್‌ ಯುವಕ ಸಂಘ, 
ಅಂಬೇಡ್ಕರ ನಗರ, ಕುಣಿಗಲ್‌, ಕುಣಿಗಲ್‌ ತಾಲ್ಲೂಕು. 
ಸರ್ಕಾರದ ನಾಮ ನಿರ್ದೇಶಿತ ಸದಸ್ಯರು:- 
11) ಶ್ರೀ ಸಿದ್ದಬಸವಯ್ಯ, ಎರ್‌ ಸದಸ್ಯ 
ಬಿನ್‌ ಕೆಂಚೇಗೌಡ, ಎನ್‌. ಮಾವಿನಹಳ್ಳಿ ಗ್ರಾಮ, ಕಸಬಾ ಹೋಬಳಿ, 
ತುರುವೇಕೆರೆ ತಾಲ್ಲೂಕು. ತುಮಕೂರು ಜಿಲ್ಲೆ. 
12) ಶ್ರೀಮತಿ ರಮಾಬಾಯಿ, ಎರ್‌ ಸದಸ್ಯ 
ಮಾಜಿ ಜಿಲ್ಲಾ ಪಂಚಾಯ್ತಿ ಸದಸ್ಯರು, ಗೊಂದಿಹಳ್ಳಿ, 
ಪುರವರ ಹೋಬಳಿ, ಮಧುಗಿರಿ ತಾಲ್ಲೂಕು, ತುಮಕೂರು ಜಿಲ್ಲೆ. 

2) ಈ ಅದಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಮೂರು ವರ್ಷಗಳ ಅವದಿಗೆ ಅಥವಾ ಸರ್ಕಾರದ 
ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ, ಈ ಜಿಲ್ಲಾ ಗ್ರಾಹಕ ಪರಿಷತ್ತು ತನ್ನ ಕಾರ್ಯಾವದಿಯನ್ನು 
ಹೊಂದಿರುತ್ತದೆ. 

3) ಈ ಪರಿಷತ್ತು ಕರ್ನಾಟಿಕ ಗಾಹಕರ ರಕ್ಸಣಾ ನಿಯಮಾವಳಿಗಳು 1988ರ ನಿಯಮ 2ಡಿ ಅಡಿ ವಿದಿಸಿರುವ ವಿಧಾನದಂತೆ 
ಕಾರ್ಯ ನಿರ್ವಹಿಸತಕ್ಕದ್ದು. 

ಕರ್ನಾಟಿಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎಸ್‌. ವಿಶ್ವೇಶ್ವರಯ್ಯ 
ಪಿ.ಆರ್‌. 331 ಪೀಠಾದಿಕಾರಿ(ಪ್ರಭಾರ), ಆಹಾರ-3 ಶಾಖೆ, 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 
ಅದಿಸೂಚನೆ ಸಂಖ್ಯೆ: ಆನಾಸ 158 ಸಲಘ 2004, ಬೆಂಗಳೂರು, ದಿನಾಂಕ 22ನೇ ಜುಲೈ 2005 

ಗ್ರಾಹಕರ ರಕ್ಬಣಾ ಅದಿನಿಯಮ 1986 (1986 ಕೇಂದ್ರ ಅದಿನಿಯಮ ಸಂಖ್ಯೆ: 68)ರ ಕಲಂ 30ರ ಉಪ ಕಲಂ (2)ರ ಅಡಿ; 
ಮತ್ತು ಕರ್ನಾಟಕ ಗ್ರಾಹಕರ ರಕ್ಟಣಾ ನಿಯಮಾವಳಿಗಳು, 1988ರ ನಿಯಮ 2ಸಿ ಅಡಿ ಪ್ರದತ್ತವಾಗಿರುವ ಅದಿಕಾರಗಳನ್ನು ಚಲಾಯಿಸಿ; 
"ದಾವಣಗೆರೆ ಜಿಲ್ಲಾ ಗ್ರಾಹಕರ ರಕ್ಬಣಾ ಪರಿಷತ್ತು'' ಎಂಬ ಪರಿಷತ್ತನ್ನು ಈ ಕೆಳಕಂಡ ಸದಸ್ಯರುಗಳೊಂದಿಗೆ ಈ ಮೂಲಕ ಸ್ಥಾಪಿಸುತ್ತಿದೆ:- 

1) ಜಿಲ್ಲಾದಿಕಾರಿಗಳು, ದಾವಣಗೆರೆ ಜಿಲ್ಲೆ. ಜಾತೆ ಅಧ್ಯಕ್ಬರು 

2) ಉಪ ನಿರ್ದೇಶಕರು, ಆಹಾರ, ನಾಗರೀಕ ಸರಬರಾಜು ಮತ್ತು ದರದ ಸದಸ್ಯ ಕಾರ್ಯದರ್ಶಿ 
ಗ್ರಾಹಕರ ವ್ಯವಹಾರಗಳ ಇಲಾಖೆ, ದಾವಣಗೆರೆ ಜಿಲ್ಲೆ. 
ಸಕ್ರಿಯ ಗ್ರಾಹಕ ಸಂಸ್ಥೆಗಳು:- 

3) ಗೌರವ ಕಾರ್ಯದರ್ಶಿ, ರ ಸದಸ್ಯ 
ಗ್ರಾಹಕರ ಜಾಗೃತ ಸಂಘ, ನಂ.121, 
ಕಸ್ತೂರಿ ನಿವಾಸ, ಹರ್ಡೆಕರ್‌ ಮಂಜಪ್ಪ ರಸ್ತೆ, ದಾವಣಗೆರೆ. 

4) ಅಧ್ಯಕ್ಸರು, ಎರ್‌ ಸದಸ್ಯ 
ಗ್ರಾಹಕರ ಬಳಕೆದಾರರ ವೇದಿಕೆ (ರಿ), 
ನಾಡಿಗರ ಬೀದಿ, ಚನ್ನಗಿರಿ ಟೌನ್‌, ಚನ್ನಗಿರಿ. 
ಮಹಿಳಾ ಸಹಕಾರಿ ಸಂಘ:- 

5) ಅಧ್ಯಕ್ಷರು, ಎರ್‌ ಸದಸ್ಯ 
ಅನ್ನಪೂರ್ಣೇಶ್ವರಿ ಮಹಿಳಾ ವಿ.ವಿ. ಸಹಕಾರ ಸಂಘ, 
ಅಂಜನೇಯ ಬಡಾವಣೆ, ದಾವಣಗೆರೆ. 


el 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೦೫ ೩೭೧ 





ರೈತ ಸಂಘ ಸಂಸ್ಥೆ:- 

6) ಶ್ರೀ ಅರುಣ್‌ ಕುಮಾರ್‌, ದರ್‌ ಸದಸ್ಯರು 
ಜಿಲ್ಲಾ ಅಧ್ಯಕ್ಸರು, ಕರ್ನಾಟಕ ರಾಜ್ಯ ರೈತ ಸಂಘ, 
(ಪುಟ್ಟಣ್ಣಯ್ಯ ಬಣ), ದಾವಣಗೆರೆ. 

7) ಶ್ರೀ ಮುನಿಯಪ್ಪ, ದರ್‌ ಸದಸ್ಯ 
ಜಿಲ್ಲಾ ಅಧ್ಯಕ್ಸರು, ಕರ್ನಾಟಕ ರಾಜ್ಯ ರೈತ ಸಂಘ, 
(ಪ್ರೋ: ನಂಜುಂಡಸ್ವಾಮಿ ಬಣ), ದಾವಣಗೆರೆ. 
ವಾಣಿಜ್ಯ:ವ್ಯಾಪಾರ:- 


8) ಅಧ್ಯಕ್ಸರು, ಧ್‌ ಸದಸ್ಯರು 
ಛೇಂಬರ್‌ ಆಫ್‌ ಕಾಮರ್ಸ, ದಾವಣಗೆರೆ. 
ಸ್ಪ್ರೀಶಕ್ತಿ ಸಂಸ್ಥೆಯ ಅಧ್ಯಕ್ಸರು:- 

9) ಅಧ್ಯಕ್ಷರು, ವಜ ಸದಸ್ಯರು 


"ಮ $ 
ದುರ್ಗಾಂಬಿಕ ಸ್ವಸಹಾಯ ಸಂಘ, 


ಬೆಳ್ಳುಡಿ, ಹರಿಹರ ತಾಲ್ಲೂಕು. 


ಯುವಜನ ಸಂಘ ಸಂಸ್ಥೆಗಳು:- 

10) ಅಧ್ಯಕ್ಸರು, ದರದ ಸದಸ್ಯರು 
ಯುವಜನ ಸಂಘ, ಮಾಗನಹಳ್ಳಿ, ದಾವಣಗೆರೆ ತಾಲ್ಲೂಕು. 
ಸರ್ಕಾರದ ನಾಮ ನಿರ್ದೇಶಿತ ಸದಸ್ಯರು:- 

11) ಶ್ರೀ ತೇಜಪ್ಪ, --- ಸದಸ್ಯರು 
ವಕೀಲರು, ಹರಿಹರ, ದಾವಣಗೆರೆ. 

12) ಶೀ ಪಸಾದ್‌ ಕೋರಿ, ದರದ ಸದಸ್ಯರು 
J ಆ 


ತಂದೆ ಕೋರಿ ಶಿವಲಿಂಗಪ್ಪ, ಎಸ್‌.ವಿ.ರಸ್ತೆ, 
ಚನ್ನಗಿರಿ ಪಟ್ಟಣ, ದಾವಣಗೆರೆ ಜಿಲ್ಲೆ. 

2) ಈ ಅದಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಮೂರು ವರ್ಷಗಳ ಅವದಿಗೆ ಅಥವಾ ಸರ್ಕಾರದ 
ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ, ಈ ಜಿಲ್ಲಾ ಗ್ರಾಹಕ ಪರಿಷತ್ತು ತನ್ನ ಕಾರ್ಯಾವದಿಯನ್ನು 
ಹೊಂದಿರುತ್ತದೆ. 

3) ಈ ಪರಿಷತ್ತು ಕರ್ನಾಟಕ ಗ್ರಾಹಕರ ರಕ್ಬಣಾ ನಿಯಮಾವಳಿಗಳು 1988ರ ನಿಯಮ 2ಡಿ ಅಡಿ ವಿದಿಸಿರುವ ವಿಧಾನದಂತೆ 
ಕಾರ್ಯ ನಿರ್ವಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 333 ಎ.ಎಸ್‌. ವಿಶ್ವೇಶ್ವರಯ್ಯ 
ಪೀಠಾದಿಕಾರಿ(ಪ್ರಭಾರ), ಆಹಾರ-3 ಶಾಖೆ, 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 
ಅದಿಸೂಚನೆ ಸಂಖ್ಯೆ: ಆನಾಸ 135 ಸಲಘ 2004, ಬೆಂಗಳೂರು, ದಿನಾಂಕ 02ನೇ ಆಗಸ್ಟ್‌ 2005 

ಗ್ರಾಹಕರ ರಕ್ಸಣಾ ಅದಿನಿಯಮ 1986 (1986 ಕೇಂದ್ರ ಅದಿನಿಯಮ ಸಂಖ್ಯೆ:68)ರ ಕಲಂ 30ರ ಉಪ ಕಲಂ (2)ರ ಅಡಿ; ಮತ್ತು 
ಕರ್ನಾಟಿಕ ಗ್ರಾಹಕರ ರಕ್ಬಣಾ ನಿಯಮಾವಳಿಗಳು, 1988ರ ನಿಯಮ 2ಸಿ ಅಡಿ ಪ್ರದತ್ತವಾಗಿರುವ ಅದಿಿಕಾರಗಳನ್ನು ಚಲಾಯಿಸಿ; 
"`ಬೆಂಗಳೂರು ನಗರ ಜಿಲ್ಲಾ ಗ್ರಾಹಕರ ರಕ್ಸಣಾ ಪರಿಷತ್ತು" ಎಂಬ ಪರಿಷತ್ತನ್ನು ಈ ಕೆಳಕಂಡ ಸದಸ್ಯರುಗಳೊಂದಿಗೆ ಈ ಮೂಲಕ 


ಸ್ಥಾಪಿಸುತ್ತಿದೆ:- 
1) ಜಿಲ್ಲಾದಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. ದರದ ಅಧ್ಯಕ್ಸರು 
2) ಉಪನಿರ್ದೇಶಕರು, ಆಹಾರ, ನಾಗರೀಕ ಸರಬರಾಜು ಮತ್ತು ದರದ ಸದಸ್ಯ ಕಾರ್ಯದರ್ಶಿ 

ಗ್ರಾಹಕರ ವ್ಯವಹಾರಗಳ ಇಲಾಖೆ, ಬೆಂಗಳೂರು ನಗರ ಜಿಲ್ಲೆ. 

ಸಕಿಯ ಗಾಹಕ ಸಂಸ್ಥೆಗಳು:- 

J J ಛ 
3) ಅಖಿಲ ಭಾರತೀಯ ಗಾಹಕ ಪರಿಷತ್‌, ಎರ ಸದಸ್ಯರು 
J 


ನಂ.107, 2ನೇ ಮುಖ್ಯ ರಸ್ತೆ, ಕೆಂಗೇರಿ ಸ್ಯಾಟಿಲೈಟ್‌ ಟಾನ್‌, 
ಬೆಂಗಳೂರು-560 060. 
4) ಕಾರ್ಯದರ್ಶಿ, ಎರ ಸದಸ್ಯ 
ಇಂದಿರಾ ಮೆಮೋರಿಯಲ್‌ ಸ್ವಯಂ ಸೇವಾ ಸಂಘ, 
ನಂ.3/29, 2ನೇ ಮಹಡಿ, 4ನೇ ಕ್ರಾಸ್‌, ಟೀಚರ್ಸ್‌ ಕಾಲೋನಿ, 
ನಾಗಶೆಟ್ಟಿಹಳ್ಳಿ, ಬೆಂಗಳೂರು. 


೩೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೦೫ ಭಾಗ - ೪ಎ 





ಮಹಿಳಾ ಸಹಕಾರಿ ಸಂಘ:- 


5) ಅಧ್ಯಕ್ಷರು, ಎರ್‌ ಸದಸ್ಯರು 
ಪ್ರಿಯದರ್ಶಿನಿ ಮಹಿಳಾ ವಿವಿದೋದ್ದೇಶ ಸಂಘ, 
ಶ್ರೀ ಕಂಠಸಾರ (ಅಂಚೆಪಾಳ್ಯ), ನಾಗಸಂದ್ರ ಅಂಚೆ, 
ತುಮಕೂರು ರಸ್ತೆ, ದಾಸನಪುರ ಹೋಬಳಿ, ಬೆಂಗಳೂರು ಉತ್ತರ 
ತಾಲ್ಲೂಕು, ಬೆಂಗಳೂರು - 73 
ರೈತ ಸಂಘ ಸಂಸ್ಥೆ:- 
6) ಶ್ರೀ ಜಯರಾಮಯ್ಯ, ರ ಸದಸ್ಯರು 


ಅಧ್ಯಕ್ಬರು, ರೈತರ ಸೇವಾ ಸಹಕಾರ ಸಂಘ, ಸಿಂಗನಾಯಕನಹಳ್ಳಿ, 
ವಿದ್ಯಾರಣ್ಯಪುರ ಅಂಚೆ, ಬೆಂಗಳೂರು - 97 
7) ಶ್ರೀ ಜಿ.ದೇವರಾಜ, ರ ಸದಸ್ಯ 
ಸದಸ್ಯರು, ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ, 
ಬ್ಯಾಟರಾಯನಪುರ, ಬೆಂಗಳೂರು ಉತ್ತರ ತಾಲ್ಲೂಕು, ಅಪರ. 
ವಾಣಿಜ್ಯ:ವ್ಯಾಪಾರ:- 
8) ಶ್ರೀ ಚಂದ್ರಮೋಹನ್‌, ರ ಸದಸ್ಯ 
ನಂ.178/1, 6ನೇ ಮುಖ್ಯ ರಸ್ತೆ, ಎ.ಪಿ.ಎಂ.ಸಿ. ಯಾರ್ಡ್‌, 
ಯಶವಂತಪುರ, ಬೆಂಗಳೂರು-22. 
ಸ್ಪ್ರೀಶಕ್ತಿ ಸಂಸ್ಥೆಯ ಅಧ್ಯಕ್ಷರು:- 
9) ಶ್ರೀಮತಿ ರವಿಕುಮಾರ್‌, ಎರ್‌ ಸದಸ್ಯ 
ಅಧ್ಯಕ್ಸರು, ಶ್ರೀ ರಾಜರಾಜೇಶ್ವರ ಸ್ವಸಹಾಯ ಗುಂಪು, 
ನಂ.153/2, ವಾಟರ್‌ ಟ್ಯಾಂಕ್‌ ರಸ್ತೆ, 
ಉತ್ತರಹಳ್ಳಿ, ಬೆಂಗಳೂರು-560 061. 
ಯುವಜನ ಸಂಘ ಸಂಸ್ಥೆಗಳು:- 
10) ಕಾರ್ಯದರ್ಶಿ, ರ ಸದಸ್ಯ 
ಕನ್ನಡ ಯುವಕ ಸಂಘ, ಮರಸೂರು ಗ್ರಾಮ, ಕಸಬಾ ಹೋಬಳಿ, 
ಆನೇಕಲ್‌ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ. 
ಸರ್ಕಾರದ ನಾಮ ನಿರ್ದೇಶಿತ ಸದಸ್ಯರು:- 
11) ಶ್ರೀ ಪಿ. ಚಂದ್ರಶೇಖರ ರಾಜು, ರ ಸದಸ್ಯ 
ಬಿನ್‌ ಲೇಟ್‌ ಚಂಗಮ ರಾಜು.ಪಿ, 
ನಂ.1592, 11ನೇ ಮೈನ್‌, 4ನೇ'ಟ' ಬ್ಲಾಕ್‌, 
ಜಯನಗರ, ಬೆಂಗಳೂರು - 560 041. 
12) ಶ್ರೀ ನಾ. ರಾಮಯ್ಯ, ರ ಸದಸ್ಯ 
ನಂ.598, 10ನೇ 'ಬಿ' ಕ್ರಾಸ್‌, ಪಶ್ಚಿಮ ಕಾರ್ಡ್‌ ರಸ್ತೆ, 
ನಾಗಪುರ, ರಾಜಾಜಿನಗರ, ಬೆಂಗಳೂರು - 560 010. 

2) ಈ ಅದಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿವಾದ ದಿನಾಂಕದಿಂದ ಮೂರು ವರ್ಷಗಳ ಅವದಿಗೆ ಅಥವಾ ಸರ್ಕಾರದ 
ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ, ಈ ಜಿಲ್ಲಾ ಗ್ರಾಹಕರ ಪರಿಷತ್ತು ತನ್ನ 
ಕಾರ್ಯಾವದಿಯನ್ನು ಹೊಂದಿರುತ್ತದೆ. 

3) ಈ ಪರಿಷತ್ತು ಕರ್ನಾಟಿಕ ಗ್ರಾಹಕರ ರಕ್ಷಣಾ ನಿಯಮಾವಳಿಗಳು 1988ರ ನಿಯಮ 2ಡಿ ಅಡಿ ವಿದಿಸಿರುವ ವಿಧಾನದಂತೆ 
ಕಾರ್ಯ ನಿರ್ವಹಿಸತಕ್ಕದ್ದು. 

ಕರ್ನಾಟಿಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎಸ್‌. ವಿಶ್ವೇಶ್ವರಯ್ಯ 
ಪಿ.ಆರ್‌. 349 ಪೀಠಾದಿಕಾರಿ (ಪ್ರಭಾರ), ಆಹಾರ-3 ಶಾಖೆ, 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 
ಅದಿಸೂಚನೆ ಸಂಖ್ಯೆ: ಆನಾಸ 151 ಸಲಘ 2004, ಬೆಂಗಳೂರು, ದಿನಾಂಕ 02ನೇ ಆಗಸ್ಟ್‌ 2005. 

ಗ್ರಾಹಕರ ರಕ್ಟಣಾ ಅದಿನಿಯಮ 1986 (1986 ಕೇಂದ್ರ ಅದಿನಿಯಮ ಸಂಖ್ಯೆ: 68)ರ ಕಲಂ 30ರ ಉಪ ಕಲಂ (2)ರ ಅಡಿ; 
ಮತ್ತು ಕರ್ನಾಟಕ ಗ್ರಾಹಕರ ರಕ್ಪಣಾ ನಿಯಮಾವಳಿಗಳು, 1988ರ ನಿಯಮ 2ಸಿ ಅಡಿ ಪ್ರದತ್ತವಾಗಿರುವ ಅದಿಕಾರಗಳನ್ನು ಚಲಾಯಿಸಿ; 
ಕೋಲಾರ ಜಿಲ್ಲಾ ಗ್ರಾಹಕರ ರಕ್ಷಣಾ ಪರಿಷತ್ತು'' ಎಂಬ ಪರಿಷತ್ತನ್ನು ಈ ಕೆಳಕಂಡ ಸದಸ್ಯರುಗಳೊಂದಿಗೆ ಈ ಮೂಲಕ ಸ್ಥಾಪಿಸುತ್ತಿದೆ:- 
1) ಜಿಲ್ಲಾದಿಕಾರಿಗಳು, ಕೋಲಾರ ಜಿಲ್ಲೆ, ಕೋಲಾರ. ದರ ಅಧ್ಯಕ್ಬರು 
2) ಉಪ ನಿರ್ದೇಶಕರು, ಆಹಾರ, ನಾಗರೀಕ ಸರಬರಾಜು ಮತ್ತು ದರದ ಸದಸ್ಯ ಕಾರ್ಯದರ್ಶಿ 

ಗ್ರಾಹಕರ ವ್ಯವಹಾರಗಳ ಇಲಾಖೆ, ಕೋಲಾರ ಜಿಲ್ಲೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೦೫ ೩೭೩ 





ಸಕಿಯ ಗಾಹಕ ಸಂಸ್ಥೆಗಳು:- 
ಪ್ರ KS) ಛ 


ತಿ) ಅಧ್ಯಕ್ಸರು, ದರ್‌ ಸದಸ್ಯರು 
ಕಾವೇರಿ ಗ್ರಾಮೀಣಾಬಿವೃದ್ಧಿ ಸಂಸ್ಥೆ, ಬಾಗೇಪಲ್ಲಿ. 

4) ಶೀ ಪಿ.ಎಸ್‌.ರೆಡ್ಲಿ, ದರದ ಸದಸ್ಯರು 
| ಡಿ 
ಕಾರ್ಯದರ್ಶಿ, ರೋರ್ಸ್‌ ಸಂಸ್ಥೆ, ರಾಮಕೃಷ್ಣ ಬಡಾವಣೆ, 
ಶ್ರೀನಿವಾಸಪುರ ಟೌನ್‌. 
ಮಹಿಳಾ ಸಹಕಾರಿ ಸಂಘ:- 

5) ಕಾರ್ಯದರ್ಶಿ, ಎರ ಸದಸ್ಯರು 
ಶ್ರೀಮತಿ ಸುವರ್ಣ ಮಹಿಳಾ ಸಹಕಾರ ಸಂಘ, 
ಕೀಲುಕೋಟೆ ಬಡಾವಣೆ, ಕೋಲಾರ ಟೌನ್‌. 
ರೈತ ಸಂಘ ಸಂಸ್ಥೆ:- 

6) ಶ್ರೀ ಗೋವಿಂದೇಗೌಡ, ಎರ ಸದಸ್ಯರು 


ಅಧ್ಯಕ್ಸರು, ಜಿಲ್ಲಾ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘ, 
ಬ್ಯಾಲಹಳ್ಳಿ, ಕೋಲಾರ ತಾಲ್ಲೂಕು. 

7) ಶ್ರೀ ಸೋಮಶೇಖರ ರೆಡ್ಡಿ, ಎದ ಸದಸ್ಯ 
ಅಧ್ಯಕ್ಬರು, ರೈತ ಸಂಘ, ಮೇಲಿನ ಕುರುಬರಹಳ್ಳಿ, 
ಚಿಕ್ಕಬಳ್ಳಾಪುರ ತಾಲ್ಲೂಕು. 
ವಾಣಿಜ್ಯ:ವ್ಯಾಪಾರ:- 

8) ಶ್ರೀ ವೆಂಕಟಾಚಲಪತಿ, ಎರ್‌ ಸದಸ್ಯ 
ಶ್ರೀ ಬಾಲಾಜಿ ಎಂಟರ್‌ ಪ್ರೈಸಸ್‌, ಎ.ಪಿ.ಎಂ.ಸಿ ಯಾರ್ಡ್‌, 


ಕೋಲಾರ. 
ಸ್ಪ್ರೀಶಕ್ತಿ ಸಂಸ್ಥೆಯ ಅಧ್ಯಕ್ಬರು: 

9) ಶ್ರೀಮತಿ ಶಿವಮ್ಮ, ಎರ್‌ ಸದಸ್ಯರು 
ಕೋಂ ಶಿವಣ್ಣ, ಕೌಮುಡಿ ಸ್ತ್ರೀಶಕ್ತಿ ಸಂಘ, 
ಮಾಚಹಳ್ಳಿ, ಗುಡಿಬಂಡೆ ತಾಲ್ಲೂಕು. 
ಯುವಜನ ಸಂಘ ಸಂಸ್ಥೆಗಳು:- 

10) ಕಾರ್ಯದರ್ಶಿ, ರ ಸದಸ್ಯರು 
ಶ್ರೀ ಮಂಜುನಾಥ ಸಿದ್ಧಾರ್ಥ ಯುವಕ ಸಂಘ, 
ಟ್ಯಾಂಕ್‌ಬಂಡ್‌ ರಸ್ತೆ, ಚಿಂತಾಮಣಿ. 
ಸರ್ಕಾರದ ನಾಮ ನಿರ್ದೇಶಿತ ಸದಸ್ಯರು:- 

11) ಶ್ರೀಮತಿ. ರಾಜೇಶ್ವರಿ ಎರ್‌ ಸದಸ್ಯರು 
ಕೋಂ ಶಂಕರ್‌, ಗೌರಿಪೇಟೆ, ಕೋಲಾರ ನಗರ, ಕೋಲಾರ. 

12) ಶ್ರೀ ಎಂ.ಎಲ್‌.ವೆಂಕಟೇಶ್‌, ಎರರ್‌ ಸದಸ್ಯರು 


ತಂದೆ ಲಕ್ಷ್ಮಯ್ಯ, ವಕೀಲರು, ತ್ಯಾಗರಾಜನಗರ ಕಾಲೋನಿ, 
ಮುಳಬಾಗಿಲು, ಕೋಲಾರ ಜಿಲ್ಲೆ. 

2) ಈ ಅದಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಮೂರು ವರ್ಷಗಳ ಅವದಿಗೆ ಅಥವಾ ಸರ್ಕಾರದ 
ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ, ಈ ಜಿಲ್ಲಾ ಗ್ರಾಹಕ ಪರಿಷತ್ತು ತನ್ನ ಕಾರ್ಯಾವದಿಯನ್ನು 
ಹೊಂದಿರುತ್ತದೆ. 

3) ಈ ಪರಿಷತ್ತು ಕರ್ನಾಟಕ ಗ್ರಾಹಕರ ರಕ್ಷಣಾ ನಿಯಮಾವಳಿಗಳು 1988ರ ನಿಯಮ 2ಡಿ ಅಡಿ ವಿದಿಸಿರುವ ವಿಧಾನದಂತೆ 
ಕಾರ್ಯ ನಿರ್ವಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎಸ್‌. ವಿಶ್ವೇಶ್ವರಯ್ಯ 
ಪಿ.ಆರ್‌. 350 ಪೀಠಾದಿಕಾರಿ (ಪ್ರಭಾರ), ಆಹಾರ-3 ಶಾಖೆ, 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 
ಕಂದಾಯ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕಂ.ಇ. 284 ಮುನೋಮು 2005, ಬೆಂಗಳೂರು, ದಿನಾಂಕ: 2ನೇ ಆಗಸ್ಟ್‌ 2005 

ನೋಂದಣಿ ಮತ್ತು ಮುದ್ರಾಂಕ ಕಾಯ್ದೆ 1957ರ (1957ರ ಕರ್ನಾಟಕ ಕಾಯ್ದೆ-34) ಕಲಂ 9(1)ಬಿ ರೊಂದಿಗೆ, ಕರ್ನಾಟಕ ಮುದ್ರಾಂಕ 

ನಿಯಮಗಳು 1958ರ ನಿಯಮ 11-ಎ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಮೆ: 111, LIMITED, Bangalore ಇವರು ಒಟ್ಟು 


೩೭೪ ಕರ್ನಾಟಕ ರಾಜ್ಯಕತ್ರ, ಗುರುವಾರ ಆಗಸ್ಟ್‌ ೨೫, ೨೦೦೫ ಭಾಗ - ೪ಎ 





200,00,00,000/- ರೂಪಾಯಿಗಳ ಮೌಲ್ಯದ ಬೋನಸ್‌ ಷೇರುಗಳನ್ನು ವಿತರಿಸಲು ತಗಲುವ ಮುದ್ರಾಂಕ ಶುಲ್ಕವನ್ನು ದಿನಾಂಕ: 18.7.2005 ರಂದು 
ಒಟ್ಟು 20,00,000/- (ಇಪ್ಪತ್ತು ಲಕ್ಷ ರೂಪಾಯಿಗಳು ಮಾತ್ರ) ರೂಪಾಯಿಗಳನ್ನು ಸಂದಾಯಿಸಿರುತ್ತಾರೆಂದು ಕರ್ನಾಟಕ ಸರ್ಕಾರವು ಪ್ರಕಟಿಸುತ್ತದೆ. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ 284 ಮುನೋಮು 2005, ದಿನಾಂಕ: 2.8.2005ರ ಪ್ರಕಾರ ಸಂಚಿತ ಮುದ್ರಾಂಕ ಶುಲ್ಕವನ್ನು ಮೊದಲ 
ಬಾರಿಗೆ ಸಂದಾಯಿಸಲಾಗಿದೆ. ಎಂಬ ಪದಗಳನ್ನು ಷೇರು ಪತ್ರಗಳ ಮೇಲೆ ಮುದ್ರಿಸಿ ಬಿಡುಗಡೆ ಮಾಡಲು ಸರ್ಕಾರವು ಅನುಮತಿ ನೀಡಿದೆ. 

ಕರ್ನಾಟಕ ಮುದ್ರಾಂಕ ನಿಯಮಾವಳಿಗಳ ನಿಯಮ 11-ಎ (3)ರ ಪ್ರಕಾರ ಸದರಿ ಸಂಸ್ಥೆಯು ವರ್ಗಾಯಿಸಿದ ನಿರ್ಧಿಷ್ಟ ಸಂಖ್ಯೆಯ ಬೋನಸ್‌ 
ಷೇರುಗಳ ವರದಿಯನ್ನು ಸರ್ಕಾರಕ್ಕೆ ತಪ್ಪದೇ ಕಳುಹಿಸತಕ್ಕದ್ದು ಹಾಗೂ ಕರ್ನಾಟಕ ಮುದ್ರಾಂಕ ನಿಯಮಾವಳಿಯಲ್ಲಿನ ನಿಯಮ 11-ಎ(4)ರ ಪ್ರಕಾರ 
ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಬೋನಸ್‌ ಷೇರುಗಳ ವಿತರಣೆಗೆ ಸಂಬಂಧಿಸಿದಂತೆ ನಿರ್ವಹಿಸಲಾದ ರಿಜಿಸ್ಟರ್‌ ಪುಸ್ತಕ, ದಾಖಲೆಗಳನ್ನು 
ಪರಿಶೀಲಿಸಲು ಮತ್ತು ತಪಾಸಣೆ ನಡೆಸಲು ಸದರಿ ಸಂಸ್ಥೆಯು ಅವಕಾಶ ನೀಡತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 351 ಡಿ.ಎನ್‌. ಶ್ರೀಮುಖ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ, (ನೋಂದಣಿ ಮತ್ತು ಮುದ್ರಾಂಕ) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಒಇ 245 ಪೊಪೆಸೆ 2004, ಬೆಂಗಳೂರು, ದಿನಾಂಕ: 3ನೇ ಆಗಸ್ಟ್‌ 2005 

ಕರ್ನಾಟಕ ರಾಜ್ಯ ಪೊಲೀಸ್‌ ಗೃಹ ನಿರ್ಮಾಣ ನಿಗಮ ನಿಯಮಿತದ ಹಾಲಿ ಷೇರುದಾರರನ್ನು ಕಾಲಂ (2)ರಲ್ಲಿ ತೋರಿಸಲಾಗಿದ್ದು, 
ಸದರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಕಾಲಂ (3) ರಲ್ಲಿ ಸೂಚಿಸಲಾದಂತೆ ನಾಮ ನಿರ್ದೇಶನ 
ಮಾಡಲಾಗಿದೆ. 

















ಕ್ರ. ಹಾಲಿ ಷೇರುದಾರರ ಹೆಸರು ಬದಲಾಯಿಸಲಾದ ಷೇರುದಾರರ ಹೆಸರು 
ಸಂ. 
1. | ಶ್ರೀ ಎನ್‌. ಮರಿಸ್ತಾಮಿ, ಶ್ರೀ ಬಿಪಿಎನ್‌ ಗೋಪಾಲಕೃಷ್ಣ 
ಕಾರ್ಯದರ್ಶಿ-2, ಒಳಾಡಳಿತ ಇಲಾಖೆ. ಸರ್ಕಾರದ ಕಾರ್ಯದರ್ಶಿ (PCAS), ಒಳಾಡಳಿತ ಇಲಾಖೆ. 
2. | ಶ್ರೀ ಬಿ.ವಿ. ಶ್ರೀಕಾಂತ್‌, ಶ್ರೀ ಎ.ಎಸ್‌. ಶಿವಾನಂದಾಚಾರ್ಯ, 
ವಿಶೇಷಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಆರ್ಥಿಕ ಇಲಾಖೆ. ವಿಶೇಷಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಆರ್ಥಿಕ ಇಲಾಖೆ. 
3. | ಶ್ರೀ ರವೀಂದ್ರನಾಥ್‌, ಶ್ರೀಮತಿ ಗೀತಾ ರಮೇಶ್‌, 
ಸರ್ಕಾರದ ಉಪ ಕಾರ್ಯದರ್ಶಿ, ಉಪ ಕಾರ್ಯದರ್ಶಿ, ಲೋಕೋಪಯೋಗಿ ಇಲಾಖೆ (ಸೇವೆಗಳು) 
ಲೋಕೋಪಯೋಗಿ ಇಲಾಖೆ, (ಸೇವೆಗಳು) 














ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 352 ಹೆಚ್‌.ಕೆ. ಗುಂಡೂರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು) 
PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 295 SAS 2005, Bangalore, Dated: 4" August 2005 

Shri Ramesh Kumar, IAS (KN-71), Chairman, Bangalore Development Authority, Bangalore is 
promoted to officiate in the above Super Time Scale of IAS carrying the pay scale of Rs.26000/- (fixed) 
with immediate effect and his services are continued to be placed at the disposal of Urban Development 
Department for being posted as Additional Chief Secretary to Government and Chairman, Bangalore 
Development Authority, Bangalore. 

Government declare under Rule 9 of IAS (Pay) Rules, 1954, that the post of Additional Chief 
Secretary and Chairman, Bangalore Development Authority, Bangalore is equivalent in status and 
responsibilities to the cadre post of Additional Chief Secretary to Government, Bangalore in the Above 
Supertime Scale of IAS as included in the Schedule III-A to the said Rules. 

By Order and in the name of the Governor of Karnataka, 
K. SUDHAKARA SHETTY 
P.R. 353 Under Secretary to Government, 
Department of Personnel and Administrative Reforms (Services-l) 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕಾಇ 27 ಕಾಬಾನಿ 2005, ಬೆಂಗಳೂರು, ದಿನಾಂಕ: 1ನೇ ಆಗಸ್ಟ್‌ 2005 

ಕಾರ್ಯಾನೆಗಳ ಕಾಯ್ದೆ, 1948ರ (ಕೇಂದ್ರ ಕಾಯ್ದೆ, 1948) ಕಲಂ 4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು 
ಮೆ:ಹಬೀಬ್‌ ಆಯಿಲ್‌ ಮಿಲ್ಸ್‌, ಎಂ.ಜಿ. ರಸ್ತೆ, ಶ್ರೀರಂಗಪಟ್ಟಣ, ಮಂಡ್ಯ ಜಿಲ್ಲೆ (ಲೈಸೆನ್ಸ್‌ ಸಂ.ಎಂವೈಎಂಡಿ-212) ಕಾರ್ಪಾನೆಯನ್ನು ಮೆ:ಹಬೀಬ್‌ 
ರಿಫೈನ್ಡ್‌ ಆಯಿಲ್‌ ಪ್ರೈವೇಟ್‌ ಲಿಮಿಟೆಡ್‌, ಬಿ.ಎಂ. ರಸ್ತೆ, ಶ್ರೀರಂಗಪಟ್ಟಣ, ಮಂಡ್ಯ ಜಿಲ್ಲೆ (ಲೈಸೆನ್ಸ್‌ ಸಂ.ಎಂವೈಎಂಡಿ-184) ಕಾರ್ಯಾನೆಯೊಂದಿಗೆ ಈ 
ಕೆಳಗಿನ ಷರತ್ತುಗಳ ಮೇರೆಗೆ ಒಂದುಗೂಡಿಸಲು ತಕ್ಷಣದಿಂದ ಜಾರಿಗೆ ಬರುವಂತೆ ಅನುಮತಿ ನೀಡಿದೆ. 

1) ಕಾರ್ಯಾನೆಯ ಆಡಳಿತವರ್ಗದವರು ಎರಡೂ ಕಾರ್ಯಾನೆಗಳ ನಿವೇಶನ ಹಾಗೂ ಎಲ್ಲಾ ಕಟ್ಟಡದ ವಿವರಗಳನ್ನು ತೋರಿಸಿ 

ತಯಾರಿಸಲಾದ ವಿವರವಾದ ನಕ್ಷೆಯನ್ನು ಕಾರ್ಯಾನೆ ಮತ್ತು ಬಾಯ್ದರುಗಳ ನಿರ್ದೇಶಕರಿಗೆ ಸಲ್ಲಿಸಿ ಅನುಮೋದನೆ ಪಡೆದುಕೊಳ್ಳುವುದು 
ಹಾಗೂ ವಿಲೀನದಂತೆ ಲೈಸೆನ್ಸ್‌ನಲ್ಲಿ ಅವಶ್ಯಕ ತಿದ್ದುಪಡಿಗಳನ್ನು ಹೊಂದಲು ಅವಶ್ಯಕ ಅರ್ಜಿ ಸಲ್ಲಿಸತಕ್ಕದ್ದು. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೦೫ ೩೭೫ 





2) ಎರಡೂ ಕಾರ್ಪಾನೆಗಳ ಲೈಸೆನ್ಸ್‌ ವಿಲೀನದ ನಂತರ ಉಂಟಾಗುವ ಪರಮಾವಧಿ ಕೆಲಸಗಾರರ ಸಂಖ್ಯೆಗೆ ಅನುಗುಣವಾಗಿ ನಿಯಮದಲ್ಲಿ 

ಪ್ರದತ್ತವಾಗಿರುವ ಸುರಕ್ಷತೆ, ಆರೋಗ್ಯ ಹಾಗೂ ಕಲ್ಯಾಣ ಸೌಲಭ್ಯಗಳನ್ನು ಅನುಷ್ಟಾನಕ್ಕೆ ತರತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 354 ವಿಮಲಾಕುಮಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ, (ಕಾರ್ಲಾನೆ ಮತ್ತು ಬಾಯ್ದರುಗಳು) 
ಅಧಿಸೂಚನೆ ಸಂಖ್ಯೆ: ಕಾಇ 42 ಕಾಬಾಸೇ 2005, ಬೆಂಗಳೂರು, ದಿನಾಂಕ: 1ನೇ ಆಗಸ್ಟ್‌ 2005 
ಕಾರ್ಯಾನೆಗಳ ಕಾಯ್ದೆ, 1948ರ (ಕೇಂದ್ರ ಕಾಯ್ದೆ, 1948) ಕಲಂ 4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು 
ಮೆ:ಸುಪ್ರಕೆಮ್‌ ಇಂಡಸ್ಟ್ರೀಸ್‌ ಮತ್ತು ಸುವೇನಿ ಕೆಮಿಕಲ್ಸ್‌ (ಲೈಸೆನ್ಸ್‌ ಸಂ.ಎಂವೈಬಿ-13425 ಮತ್ತು ಎಂವೈಬಿ-13426) ಈ ಎರಡೂ ಕಾರ್ಪಾನೆಗಳನ್ನು 
ಒಂದುಗೂಡಿಸಿ ಮೆ:ಸುಪ್ರವೇಣಿ ಕೆಮಿಕಲ್ಸ್‌ ಪ್ರೆ ವೇಟ್‌ ಲಿಮಿಟೆಡ್‌ ಕಾರ್ಯಾನೆ ಎಂದು ಹೆಸರಿಸಲು ಈ ಕೆಳಗಿನ ಷರತ್ತುಗಳ ಮೇರೆಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಅನುಮತಿ ನೀಡಿದೆ. 

1) ಕಾರ್ಯಾನೆಯ ಆಡಳಿತವರ್ಗದವರು ಎರಡೂ ಕಾರ್ಪಾನೆಗಳ ನಿವೇಶನ ಹಾಗೂ ಎಲ್ಲಾ ಕಟ್ಟಡದ ವಿವರಗಳನ್ನು ತೋರಿಸಿ 
ತಯಾರಿಸಲಾದ ವಿವರವಾದ ನಕ್ಷೆಯನ್ನು ಕಾರ್ಪಾನೆ ಮತ್ತು ಬಾಯ್ದರುಗಳ ನಿರ್ದೇಶಕರಿಗೆ ಸಲ್ಲಿಸಿ ಅನುಮೋದನೆ ಪಡೆದುಕೊಳ್ಳುವುದು 
ಹಾಗೂ ವಿಲೀನದಂತೆ ಲೈಸೆನ್ಸ್‌ನಲ್ಲಿ ಅವಶ್ಯಕ ತಿದ್ದುಪಡಿಗಳನ್ನು ಹೊಂದಲು ಅವಶ್ಯಕ ಅರ್ಜಿ ಸಲ್ಲಿಸತಕ್ಕದ್ದು. 

2) ಎರಡೂ ಕಾರ್ಪಾನೆಗಳ ಲೈಸೆನ್ಸ್‌ ವಿಲೀನದ ನಂತರ ಉಂಟಾಗುವ ಪರಮಾವಧಿ ಕೆಲಸಗಾರರ ಸಂಖ್ಯೆಗೆ ಅನುಗುಣವಾಗಿ ನಿಯಮದಲ್ಲಿ 
ಪ್ರದತ್ತವಾಗಿರುವ ಸುರಕ್ಷತೆ, ಆರೋಗ್ಯ ಹಾಗೂ ಕಲ್ಯಾಣ ಸೌಲಭ್ಯಗಳನ್ನು ಅನುಷ್ಟಾನಕ್ಕೆ ತರತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 355 ವಿಮಲಾಕುಮಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ, (ಕಾರ್ಯಾನೆ ಮತ್ತು ಬಾಯ್ದರುಗಳು) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ನಅಇ 133 ಬೆಂರೂಪ್ರಾ 2005, ಬೆಂಗಳೂರು, ದಿನಾಂಕ: 30ನೇ ಜುಲೈ 2005 
ಅಧಿಸೂಚನೆ ಸಂಖ್ಯೆ: ನಅಇ 56 ಗುಅಪ್ರಾ 2001 (ಭಾಗ-3), ದಿನಾಂಕ 28.7.2003 ರಲ್ಲಿ ಚಿತ್ರದುರ್ಗ ನಗರಾಭಿವೃದ್ದಿ ಪ್ರಾಧಿಕಾರದ 
ಸದಸ್ಯರಾಗಿ ನೇಮಕ ಮಾಡಲಾಗಿದ್ದ ಶ್ರೀ ಎಂ. ಅಜ್ಜಣ್ಣ ಬಿನ್‌ ಎಸ್‌. ಮಲ್ಲಪ್ಪ ರವರ ಸದಸ್ಯತ್ವವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದು 
ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 356 ಶಾಂತಾರಾಂ ನಾಯಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ನಅಇ 133 ಬೆಂರೂಪ್ರಾ 2005, ಬೆಂಗಳೂರು, ದಿನಾಂಕ: 20ನೇ ಜುಲೈ 2005 
ಅಧಿಸೂಚನೆ ಸಂಖ್ಯೆ: ನಅಇ 341 ಮೈಅಪ್ರಾ 2003 ದಿನಾಂಕ 11.11.2003 ಮತ್ತು 4.11.2003 ರಲ್ಲಿ ಈ ಕೆಳಗೆ ಕಾಣಿಸಿದವರನ್ನು 
ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿತ್ತು. 
1) ಶ್ರೀ ಬಿ.ಎನ್‌. ರಾಜಣ್ಣ ಶೆಟ್ಟಿ 2) ಶ್ರೀ ಸಿ.ಟಿ. ಜಿತೇಂದ್ರ 
3) ಶ್ರೀ ಅತೀಖ್‌ ಖೈಸರ್‌ 4) ಶ್ರೀಮತಿ ಕಮಲಮ್ಮ ಪುಟ್ಟಸ್ವಾಮಿ 
ಮೇಲ್ಕಾಣಿಸಿದ ಸದಸ್ಯರ ಸದಸ್ಯತ್ವವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 357 ಶಾಂತಾರಾಂ ನಾಯಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ನಅಇ 133 ಬೆಂರೂಪ್ರಾ 2005, ಬೆಂಗಳೂರು, ದಿನಾಂಕ: 20ನೇ ಜುಲೈ 2005 
ಅಧಿಸೂಚನೆ ಸಂಖ್ಯೆ: ನಅಇ 118 ಗುಅಪ್ರಾ 2003 ದಿನಾಂಕ 27.2.2004 ರಲ್ಲಿ ಈ ಕೆಳಗೆ ಕಾಣಿಸಿದವರನ್ನು ರಾಯಚೂರು ನಗರಾಭಿವೃದ್ಧಿ 
ಪ್ರಾಧಿಕಾರದ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿತ್ತು. 
1) ಶ್ರೀ ಚಿತ್ತಲ್‌ ರಮೇಶ್‌ 2) ಶ್ರೀ ಹಮೀದ್‌ 
3) ಶ್ರೀಮತಿ ಭಾಗ್ಯಲಕ್ಷ್ಮಿ 
ಮೇಲ್ಕಾಣಿಸಿದ ಸದಸ್ಯರ ಸದಸ್ಯತ್ವವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 358 ಶಾಂತಾರಾಂ ನಾಯಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ನಅಇ 133 ಬೆಂರೂಪ್ರಾ 2005, ಬೆಂಗಳೂರು, ದಿನಾಂಕ: 20ನೇ ಜುಲೈ 2005 
ಅಧಿಸೂಚನೆ ಸಂಖ್ಯೆ: ನಅಇ 63 ಮೈಅಪ್ರಾ 2001 ದಿನಾಂಕ 20.1.2003 ರಲ್ಲಿ ಈ ಕೆಳಗೆ ಕಾಣಿಸಿದವರನ್ನು ಮೈಸೂರು ನಗರಾಭಿವೃದ್ಧಿ 
ಪ್ರಾಧಿಕಾರದ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿತ್ತು. 
1) ಶ್ರೀ ಆರ್‌. ನಾರಾಯಣಸ್ವಾಮಿ 2) ಶ್ರೀ ಎಂ. ಮರಿಗೌಡ 
3) ಶ್ರೀ ಮಹಮದ್‌ ರೆಹಮತ್ತುಲ್ಲಾ 4) ಶ್ರೀಮತಿ ಲತಾ ಮೋಹನ್‌ 
ಮೇಲ್ಕಾಣಿಸಿದ ಸದಸ್ಯರ ಸದಸ್ಯತ್ವವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 359 ಶಾಂತಾರಾಂ ನಾಯಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), ನಗರಾಭಿವೃದ್ಧಿ ಇಲಾಖೆ. 


೩೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೦೫ ಭಾಗ - ೪ಎ 





ಅಧಿಸೂಚನೆ ಸಂಖ್ಯೆ: ನಅಇ 133 ಬೆಂರೂಪ್ರಾ 2005, ಬೆಂಗಳೂರು, ದಿನಾಂಕ: 20ನೇ ಜುಲೈ 2005 
ಅಧಿಸೂಚನೆ ಸಂಖ್ಯೆ: ನಅಇ 66 ಬೆಂರೂಪ್ರಾ 2003 ದಿನಾಂಕ 26.4.2003, ಹಾಗೂ ಸಂಖ್ಯೆ: ನಅಇ 22 ಬೆಂಮಪ್ರಾ 2002 (ಭಾಗ) 
ದಿನಾಂಕ 21.1.2003 ಮತ್ತು ಸಂಖ್ಯೆ: ನಅಇ 193 ಬೆಮಪ್ರಾ 2003 ದಿನಾಂಕ 23.2.2004 ರಲ್ಲಿ ಈ ಕೆಳಗೆ ಕಾಣಿಸಿದವರನ್ನು ಬೆಳಗಾಂ ನಗರಾಭಿವೃದ್ಧಿ 
ಪ್ರಾಧಿಕಾರದ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿತ್ತು. 
1) ಶ್ರೀ ಶಿವನಗೌಡ ಶಾಂತನಾ ಪಾಟೀಲ್‌ 2) ಶ್ರೀ ಆರ್‌.ಜೆ. ಪಾಟೀಲ್‌ 
3) ಶ್ರೀ ದನ್ಯಕುಮಾರ್‌ ತವನಪ್ಪ ದೇಸಾಯಿ 
ಮೇಲ್ಕಾಣಿಸಿದ ಸದಸ್ಯರ ಸದಸ್ಯತ್ವವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 360 ಶಾಂತಾರಾಂ ನಾಯಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ನಅಇ 133 ಬೆಂರೂಪ್ರಾ 2005, ಬೆಂಗಳೂರು, ದಿನಾಂಕ: 20ನೇ ಜುಲೈ 2005 
ಅಧಿಸೂಚನೆ ಸಂಖ್ಯೆ: ನಅಇ 109 ಬೆಂರೂಪ್ರಾ 2002 ಭಾಗ - 1 ದಿನಾಂಕ 28.12.2002 ರಲ್ಲಿ ಈ ಕೆಳಗೆ ಕಾಣಿಸಿದವರನ್ನು ಚಿತ್ರದುರ್ಗ 
ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿತ್ತು. 
1) ಶ್ರೀ ಎಂ.ಜಿ. ಸದಾಶಿವರೆಡ್ಡಿ 2 ಶ್ರೀ ಬಿ. ತಿಪ್ಪೇಸ್ವಾಮಿ 
3) ಶ್ರೀಮತಿ ರಹೀಮುನ್ನೀಸಾ 4) ಶ್ರೀ ಬಿ.ಜಿ. ಶ್ರೀನಿವಾಸ್‌ 
ಮೇಲ್ಕಾಣಿಸಿದ ಸದಸ್ಯರ ಸದಸ್ಯತ್ವವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 361 ಶಾಂತಾರಾಂ ನಾಯಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ನಅಇ 133 ಬೆಂರೂಪ್ರಾ 2005, ಬೆಂಗಳೂರು, ದಿನಾಂಕ: 20ನೇ ಜುಲೈ 2005 
ಅಧಿಸೂಚನೆ ಸಂಖ್ಯೆ: ನಅಇ 56 ಗುಅಪ್ರಾ 2001 ಭಾಗ - 3 ದಿನಾಂಕ 28.7.2003 ರಲ್ಲಿ ಈ ಕೆಳಗೆ ಕಾಣಿಸಿದವರನ್ನು ಬೀದರ್‌ 
ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿತ್ತು. 
1) ಶ್ರೀ ಬಸವರಾಜ್‌ ಪಾಟೀಲ್‌ 2) ಶ್ರೀ ಶೇಖ ಹಾಜಿ 
3) ಶ್ರೀ ಶಂಭುಲಿಂಗ 4) ಶ್ರೀಮತಿ ದೌಪತಿ ಬಿನ್‌ ನಾಗಪ್ಪ ದಂಡಿ 
ಮೇಲ್ಕಾಣಿಸಿದ ಸದಸ್ಕರ ಸದಸ್ಯತ್ವವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 362 ಶಾಂತಾರಾಂ ನಾಯಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ನಅಇ 133 ಬೆಂರೂಪ್ರಾ 2005, ಬೆಂಗಳೂರು, ದಿನಾಂಕ: 20ನೇ ಜುಲೈ 2005 
ಅಧಿಸೂಚನೆ ಸಂಖ್ಯೆ: ನಅಇ 11 ಬೆಂರೂಪ್ರಾ 2001 ದಿನಾಂಕ 13.1.2003ರಲ್ಲಿ ಈ ಕೆಳಗೆ ಕಾಣಿಸಿದವರನ್ನು ರಾಮನಗರ-ಚನ್ನಪಟ್ಟಣ 
ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿತ್ತು. 
1) ಶ್ರೀ ಇತ್ಕಾಲ್‌ ಅಹ್ಮದ್‌ 2) ಶ್ರೀಮತಿ ನಾಗರತ್ನಮ್ಮ 
3) ಶ್ರೀ ನಂಜುಂಡಪ್ಪ 
ಮೇಲ್ಕಾಣಿಸಿದ ಸದಸ್ಯರ ಸದಸ್ಯತ್ವವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 363 ಶಾಂತಾರಾಂ ನಾಯಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ನಅಇ 133 ಬೆಂರೂಪ್ರಾ 2005, ಬೆಂಗಳೂರು, ದಿನಾಂಕ: 20ನೇ ಜುಲೈ 2005 
ಅಧಿಸೂಚನೆ ಸಂಖ್ಯೆ: ನಅಇ 431 ಮೈಅಪ್ರಾ 2003 ದಿನಾಂಕ 18.12.2003ರಲ್ಲಿ ಈ ಕೆಳಗೆ ಕಾಣಿಸಿದವರನ್ನು ಉಡುಪಿ ನಗರಾಭಿವೃದ್ದಿ 
ಪ್ರಾಧಿಕಾರದ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿತ್ತು. 
1) ಶ್ರೀ ಪ್ರಕಾಶ್‌ ಕೊಡವೂರು 2) ಶ್ರೀ ಪ್ರಕಾಶ್‌ ಅಂದ್ರಾದೆ 
3) ಶ್ರೀಮತಿ ಜರೀನಾ ಶರೀಫ್‌ ಅಹಮದ್‌ 4) ಶ್ರೀ ಜಯಂತ್‌ ನಾಯ್ಕ 
ಮೇಲ್ಕಾಣಿಸಿದ ಸದಸ್ಕರ ಸದಸ್ಯತ್ವವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 364 ಶಾಂತಾರಾಂ ನಾಯಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ನಅಇ 133 ಬೆಂರೂಪ್ರಾ 2005, ಬೆಂಗಳೂರು, ದಿನಾಂಕ: 20ನೇ ಜುಲೈ 2005 
ಅಧಿಸೂಚನೆ ಸಂಖ್ಯೆ: ನಅಇ 363 ಮೈಅಪ್ರಾ 2003 ದಿನಾಂಕ 26.2.2004ರಲ್ಲಿ ಈ ಕೆಳಗೆ ಕಾಣಿಸಿದವರನ್ನು ಮಂಗಳೂರು ನಗರಾಭಿವೃದ್ಧಿ 
ಪ್ರಾಧಿಕಾರದ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿತ್ತು. 
1) ಶ್ರೀ ಮೋಹನ್‌ ಶೆಟ್ಟಿ 2) ಶ್ರೀ ಎಂ.ಹೆಚ್‌. ಪ್ರಕಾಶ್‌ 
ಮೇಲ್ಕಾಣಿಸಿದ ಸದಸ್ಯರ ಸದಸ್ಯತ್ವವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 365 ಶಾಂತಾರಾಂ ನಾಯಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), ನಗರಾಭಿವೃದ್ಧಿ ಇಲಾಖೆ. 


